ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


! ದಿಪಾ೦ಕ:04.02.2015 ರ ಇಂಧನ ಇಲಾಖೆಯ 
“ಸೌಕರರಿಂದ ಸಹಮತ ಪಡೆದು 
| ಕಂಪವನಿವಾರು ಮರು ನಿಯೋಜನೆ ಮಾಡುವ 
ಪ್ರಕಿಯೆ ಪೂರ್ಣಗೊಳ್ಳುವವರೆಗೆ ಇನ್ನು 
| ಮುಂದೆ ಹೊಸದಾಗಿ ನೇಮಕಗೊಳ್ಳುವ 
ಅಧಿಕಾರಿಗಳ 1 ನೌಕರರಿಗೆ ಬಡ್ತಿ ನೀಡುವ 
ಅನಿವಾರ್ಯತೆ ಬಂದಾಗ ಕರ್ನಾಟಕ 
| ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಮತ್ತು 
ಸಂಬಂಧಪಟ್ಟಿ ಎಸ್ಕಾಂಗಳ ವ್ಯವಸ್ಥಾಪಕ 
ನಿರ್ದೇಶಕರುಗಳು ಪರಸ್ಪರ ಸಮಲೋಚಿಸಿ 


ನಿಯಮಾನುಸಾರ ಮುಂದಿನ ಕ್ರಮ 
| ಕೈಗೊಳ್ಳತಕ್ಕದ್ದು" ಎಂದು ಮಾರ್ಗ 
| ಸೂಚಿಯನ್ನು ವನೀಡಿರುತ್ತಾರೆ ಹಾಗೂ 


| “ಮಾರ್ಗಸೂಚಿಗಳು ಬೆಂಗಳೂರು ವಿದ್ಯುತ್‌ 
; ಕಂಪನಿಯಲ್ಲಿ ಹೈದ್ರಾಬಾದ್‌-ಕರ್ನಾಟಕ 
| 471ಜಿ) ಪ್ರದೇಶದ ಅಡಿಯಲ್ಲಿ ನೇಮಕಾತಿಗೆ 
ಹಾಗೂ ಜಿಸ್ಕಾಂಗೆ ಅನ್ವಯಿಸತಕ್ಯದ್ದಲ್ಲ” 
ಎಂದು ತಿಳಿಸಿರುವುದರಿಂದ 2015ನೇ 
ಸಾಲಿನಲ್ಲಿ ಸೇರ ." ನೇಮಕಾತಿಗೊಂ೦ಂಡ 
ಸಹಾಯಕ ಇಂಜಿನಿಯರ್‌ (ವಿ) / (ಕಾ) ಕಿರಿಯ 
ಇಂಜಿನಿಯರ್‌ (ವಿ ಮತ್ತು ಸಹಾಯಕ 
| ಲೆಕ್ಕಾಧಿಕಾರಿಗಳ ಬಡಿ ವಿಷಯದಲ್ಲಿ 
ಸರ್ಕಾರ ಕೈಗೊಂಡ ಕ್ರಮಗಳು ಹಾಗೂ 
ಮುಂದಿನ ಕಿಯಾ ಯೋಜನೆಗಳೇನು? 


1586 
-. ಸದಸ್ಯರ ಹೆಸರು ಶ್ರೀ ಸಿ.ಆರ್‌.ಮನೋಹರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 18.03.2021 
ಉತ್ತರಿಸುವ ಸಚಿವರು ಮುಖ್ಯಮಂತಿಗಳು 
KKK 
ಪ್ರಶ್ನೆ ಉತ್ತರ | 
ಅ) | 2015ನೇ ಸಾಲಿನಲ್ಲಿ": ರಾಜ್ಯದ ವಿವಿಧ 2015 ನೇ ಸಾಲಿನಲ್ಲಿ ರಾಜ್ಯದ ವಿವಿಧ ಎಸ್ಮಾಂಗಳಲ್ಲಿ 
ಎಸ್ಕಾಂಗಳಲ್ಲಿ ನೇರ ನೇಮಕಾತಿಯಡಿಯಲ್ಲಿ | ಮತ್ತು ಕವಿಪ್ರನಿನಿಯಲ್ಲಿ ನೇರ ನೇಮಕಾತಿಯಡಿಯಲ್ಲಿ, 
ಎಷ್ಟು ಸಹಾಯಕ ಇಂಜಿನಿಯರ್‌ (ವಿ/(ಕಾ) | ನೇಮಕಗೊಂಡಿರುವ ಸಹಾಯಕ ಇಂಜಿನಿಯರ್‌(ವಿ) /| 
; ಕಿರಿಯ ಇಂಜಿನಿಯರ್‌ (ವಿ ಮತ್ತು | ಸಿವಿಲ್‌, ಕಿರಿಯ ಇಂಜಿನಿಯರ್‌(ವಿ) / (ಸಿವಿಲ್‌ ಮತ್ತು: 
ಸಹಾಯಕ ಲೆಕ್ಕಾಧಿಕಾರಿಗಳನ್ನು ನೇಮಕ | ಸಹಾಯಕ ಲೆಕ್ಕಾಧಿಕಾರಿಗಳ ವಿವರಗಳನ್ನು 
ಮಾಡಿಕೊಳ್ಳಲಾಗಿದೆ: ಅನುಬಂಧದಲ್ಲಿ ಒದಗಿಸಲಾಗಿದೆ. 
| ಆ) | ಈಗಾಗಲೇ ನೇಮಕಾತಿಗೊಂಡಿರುವ 
1 ಅಧಿಕಾರಿಗಳ 6 ವರ್ಷ ಸೇವಾ ಅವಧಿ 
| ಪೂರ್ಣಗೊಂಡಿರುವುದರಿಂದ, 


ದಿನಾ೦ಕ:04.02.2015 ರ ಪತ್ರದಲ್ಲಿನ ಸರ್ಕಾರದ 
ಸೂಚನೆಯಂತೆ ನೌಕರರಿಂದ ಸಹಮತವನ್ನು ಪಡೆದು 
ಕಂಪನಿವಾರು ಮರು ನಿಯೋಜನೆ ಮಾಡುವ ಪ್ರಕ್ರಿಯೆ 
ಪೂರ್ಣಗೊಳ್ಳುವವರೆಗೆ, ವಿದ್ಯುತ್‌ ಸರಬರಾಜು 
ಕಂಪನಿಗಳಲ್ಲಿ ಸಹಾಯಕ ಇಂಜಿನಿಯರ್‌ (ವಿ) (ಸಿವಿಲ್‌), 
ಕಿರಿಯ ಇಂಜಿನಿಯರ್‌(ವಿ) ಮತ್ತು ಸಹಾಯಕ 
ಲೆಕ್ಕಾಧಿಕಾರಿಗಳ ಹುದ್ದೆಗಳಿಗೆ 2015 ನೇ ಸಾಲಿನಲ್ಲಿ ನೇರ 
ನೇಮಕಾತಿ ಮೂಲಕ: ನೇಮಕಗೊಂಡು ಬಡಿಗೆ 
ಅರ್ಹರಿರುವ ವಿಷಯವನ್ನು ಕವಿಪ್ರನಿನಿಯ ವ್ಯವಸ್ಥಾಪಕ 
ನಿರ್ದೇಶಕರು ಎಲ್ಲಾ ವಿದ್ಯುತ್‌ ಸರಬರಾಜು ಕಂಪನಿಗಳ 
ವ್ಯವಸ್ಥಾಪಕ ನಿರ್ದೇಶಕರುಗಳೊಂದಿಗೆ ಚರ್ಚಿಸಿ, 
ನಂತರ ಮುಂದಿನ ಕ್ರಮಗಳನ್ನು ಜರುಗಿಸಲಾಗುವುದು 


ಸಂಖ್ಯೆ: ಎನರ್ಜಿ 75 ಇಬಿಎಸ್‌ 2021 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


ವಿಧಾನ ಸಭೆಯ ಮಾನ್ಯ ಸದಸ್ಯರಾದ ಶ್ರೀ ಸಿ.ಆರ್‌. 


ಮನೋಹರ್‌ ರವರ ಚುಕೆ, ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1586ಕ್ಕೆ ಅನುಬಂಧ 


C 2015 ನೇ ಸಾಲಿನಲ್ಲಿ ರಾಜ್ಯದ ವಿವಿಧ ಎಸ್ಮಾಲಗಳಲ್ಲಿ ಮತ್ತು ಫೆವಿಪ್ರನಿನಿಯಲ್ಲಿ ನೇರ ನೇಮಕಾತಿಯಡಿಯಲ್ಲಿ ನೇಮಕಗೊಂಡಿರುವ ಸಹಾಯಕ ಇಂಜಿನಿಯರ್‌ 
(ವಿಗಿಸಿವಿಲ್‌), ಕಿರಿಯ ಇಂಜಿನಿಯರ್‌ (ವಿಳ(ಸಿವಿಲ್‌) ಮತ್ತು ಸಹಾಯಕೆ ಆೆಕ್ಕಾದಿಕಾರಿಗಳ್‌ ವಿವರಗಳು 
y— - — —— —— 
ಧಾರ್‌ | ಬವನತಂ. | ಚಾವಿಸವನಿ. | ಮವಿಸಕಂ. | ಹು.ವಿ.ಸಕಂ. ಗುವಿಸ೦. | ಒಟ್ಟು 
ಕ್ರ. ಹುದ್ದೆಯ ಹೆಸರು ನೇಮಾತಿಗೊಂಡ |ನೇಮಕಾತಿಗೊಂಡ |ಸ್ಯಮಕಾತಿಗೊಂ| ನಮತಾತೆ ನೇಮಕಾತಿ | ನೇಮಕಾತಿ | ನ್ರಮಕಾತಿಗೊಂಡ 
3೦ X ಅಭ್ಯರ್ಥಿಗಳ | ಅಭ್ಯರ್ಥಿಗಳ [ಡಅದ್ಯರ್ಥಿಗಳ | ಎ ಗ೦ಡ ಗೆೋಲಡ ಗೊಂಡೆ | ಅಭ್ಯರ್ಥಿಗಳ ಸಂಖೆ. 
ಸಂಖ್ಯೆ ಸಂಖ್ಯೆ ನರಿ ಅಭ್ಯರ್ಥಿಗಳ | ಅಭ್ಯರ್ಥಿಗಳ | ಅಭ್ಯರ್ಥಿಗಳ |. 5 f 5 
| iN HR | NHK | HK 5 ಸಂಖ್ಯೆ ಸಂಖ್ಯೆ ಸಂಖ್ಯೆ Mp] 
1 ಸಹಾಯಕ ಇಂಜಿನಿಯರ್‌(ವಿ) | 68 70 12 38 46 B 84 50 [ 629 80 ; 
2 |ಸಹಾಯಕ ಇಂಜಿನಿಯರ್‌(ಸಿವಿಲ್‌) | . 0 2 1 | | ] - | | 10 i — 
3 ಸಹಾಯಕ ಲೆಕ್ಕಾಧಿಕಾರಿ I 2 10 3 2 | 3 2 3. 3 5 
"4 18ರಿಯ ಇಂಜಿನಿಯರ್‌(ವಿ) 32 5 16 0 & 5 | 3 r 462 |. 48 I 
5 |8ರಿಯ ಇಂಜಿನಿಯರ್‌(ಸಿವಿಲ್‌) 0 0 1 0 0 - | A) 0 1 
- ಒಟ್ಟು 102 87 33 41 | 55 | 92 57 | 154 | 135 


